ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಕರು : ಡಾಃ ವೈಎ ನಾರಾಯಣಸ್ವಾಮಿ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1850 
ಉತ್ತರಿಸಬೇಕಾದ ದಿನಾಂಕ : 24.03.2020 


/ Tes ಸ್ಥಾ p ಥ ಕಷ ಹಕ 
ಸಂಘಗಳಲ್ಲಿ! ಎವಿಧ ಸಹಕಾರ ಸಂಘ / ಬ್ಯಾಗಲ್ಲಿ ಜಮೀನು ಹೊಂದಿದ 
ಎಲ್ಲ ಅರ್ಹ ರೈತರಿಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹಾಗೂ 
ನಿಯಮಗಳನುಸಾರ ಸದಸೃತ ಹೊಂದಲು ಅವಕಾಶವಿರುತ್ತದೆ. ; 


ಪಣನ ಸಹಕಾರ ಸಂಘಗಳಲ್ಲಿ deg ಹೊಂದಲು ಈ ಕೆಳಗಿನ 
ಮಾನದಂಡಗಳನ್ನು ಅನುಸರಿಸಬೇಕಾಗಿರುತ್ತದೆ. 

"11 ಭಾರತೀಯ ಕಾಯಿ ಅಧಿನಿಯಮ 1872ರಲ್ಲಿ ನಿಗಧಿಪಡಿಸಿದ ಅರ್ಹತೆಗಳನ್ನು 
ಹೊಂದಿರತಕ್ಕದ್ದು 


2. ಭಾರತೀಯ ನಾಗರೀಕನಾಗಿರಬೇಕು. 

3. 18 ವರ್ಷ ವಯಸ್ಸಾಗಿರಬೇಕು. 

4. ಯಾವುದೇ ಸಹಕಾರ ಸಂಘದ ಸದಸ್ಯನಾಗಲು ಬಯಸುವ ವ್ಯಕ್ತಿಯು, ಅಂಥ 
ಸಂಘದ ಸದಸ್ಕನಾಗುವುದಕ್ಕೆ ಪ್ರವೇಶ ಕೋರಿ ಲಿಖಿತ ಅರ್ಜಿಯೊಂದಿಗೆ 
ಸಂಘದ ಉಪವಿಧಿಯಲ್ಲಿ ನಿಗಧಿಪಡಿಸಿದ ಷೇರು ಹಣ, ಷೇರು ಫೀ ಹಾಗೂ 
ge ಧನ ಭರಿಸಿ Ud 


ಸಾಲ ಸೌಲನ್ಯ ನೀಡಲಾಗುತ್ತಿದೆ." 

) ಅಲಾವಧಿ ಕೃಷಿ ಬೆಳೆ ಸಾಲ ಹಾಗೂ ಮಧ್ಯಮಾವಧಿ ಕೃಷಿ ಸಾಲ - ರೈತರಿಗೆ 
ಶೂನ್ಯ ಬಡ್ಡಿ ದರದಲ್ಲಿ ಅಲ್ಲಾವಧಿ ಕೃಷಿ ಬೆಳೆ ಸಾಲವನ್ನು ರೂ.3.00 
ಲಕ್ಷಗಳವರೆಗೆ ಹಾಗೂ ಶೇ.3 ರ ಬಡ್ಡಿ ದರದಲ್ಲಿ ರೂ.10.00 ಲಕ್ಷಗಳವರೆಗೆ 
ಮಧ್ಯಮಾವಧಿ ಮತ್ತು ಧೀರ್ಫಾವಧಿ ಕೃಷಿ ಸಾಲವನ್ನು ಪ್ರಾಥಮಿಕ ಕೃಷಿ ಪತ್ತಿನ 
ಸಹಕಾರ ಸಂಘಗಳ ಮುಖಾಂತರ ವಿತರಿಸಲಾಗುತ್ತಿದೆ. 

2) ಬಡ್ಡಿ ಮನ್ನಾ ಯೋಜನೆ :ದಿನಾಂಕ31-01-2020 ಕೈ ಸುಸ್ತಿಯಾಗಿರುವ 
ಮಧ್ಯಮಾವಧಿ ಹಾಗೂ ದೀರ್ಫಾವಧಿ ಕೃಷಿ ಮತ್ತು ಕೃಷಿ ಸಂಬಂಧಿತ 
ಸಾಲಗಳ ಮೇಲಿನ ಅಸಲನ್ನು ದಿನಾಂಕ:31.03.2020ರ ಒಳಗೆ ಪೂರ್ಣವಾಗಿ 
ಪಾವತಿಸಿದಲ್ಲಿ ಬಡ್ಡಿ ಮನ್ನಾ ಯೋಜನೆ ಜಾರಿಯಲ್ಲಿರುತ್ತದೆ. 

3) ಸ್ವ-ಸಹಾಯ ಗುಂಪುಗಳ ಸಾಲ:- ಸ್ವ-ಸಹಾಯ ಮಹಿಳಾ ಗುಂಪುಗಳಿಗೆ ಶೂನ್ಯ 

ಬಡ್ಡಿ ದರದಲ್ಲಿ ರೂ.5.00 ಲಕ್ಷಗಳವರೆಗೆ ಹಾಗೂ ಪುರುಷ ಗುಂಪುಗಳಿಗೆ 

ರೂ.5.00 ಲಕ್ಷಗಳವರೆಗೆ ಶೇ4ರ ಬಡ್ಡಿ ದರದಲ್ಲಿ ಸಾಲ ವಿತರಿಸಲಾಗುತ್ತಿದೆ. 


ಹೈನುಗಾರಿಕೆ ಉದ್ದೇಶಕ್ಕಾಗಿ ಮಾತ್ರ ರೂ.5.00 ಲಕ್ಷದಿಂದ ರೂ.10.00 


-ಕ್ಷಗಳವರಗ ತೇರ ಬಡ್ಡ ದರದಲ್ಲಿ ಸಾಲ ವತಾಸಈಾಗುತ್ತಿದೆ. 


) 


5) 


) 


-7) 


8) 


ಸಾಲ ಮನ್ನಾ-2017:- -ಈ ಯೋಜನೆಯ ರೀತ್ಯಾ ಬ್ಯಾಂಕಿನಿಂದ ಹಾಗೂ | 


ಸಹಕಾರ ಸಂಸ್ಥೆಗಳ ಮೂಲಕ ಅಲ್ಲಾವಧಿ ಬೆಳೆ ಸಾಲ ಪಡೆದು ದಿ:20-06- 


2017 ಕೈ. ಹೊಂದಿರುವ ಹೊರಬಾಕಿಯಲ್ಲಿ ರೂ.50,000/- ಗಳವರೆಗಿನ ಸಾಲ” 


ಮನ್ನಾ ಆಗಿರುತ್ತದೆ. 


ಸಾಲ ಮನ್ಸಾ-2018:- ಸಹಕಾರ ಸಂಘ/ ಸಹಕಾರ ಬ್ಯಾಂಕುಗಳಿಂದ 


ಸಾಲ ಮನ್ಸಾ-2018:- 
ಅಲ್ಲಾವಧಿ ಬೆಳೆ ಸಾಲ ಪಡೆದು ದಿ:10-07-2018 ಕ್ಕೆ ಹೊಂದಿರುವ 


ಹೊರಬಾಕಿಯಲ್ಲಿ ಕುಟುಂಬಕ್ಕೆ ಗರಿಷ್ಟ ರೂ.100 ಲಕ್ಷದವರೆಗಿನ ಸಾಲ ಮನ್ನಾ 


ಯೋಜನೆ ಜಾರಿಯಲ್ಲಿರುತ್ತದೆ. 
ಬಡವರ`ಬಂಧು ಯೋಜನೆ- ರಾಜ್ಯದ ನಗರ ಪ್ರದೇಶಗಳಲ್ಲಿನ ನೋಂದಾಯಿತ 
ಬೀದಿ ವ್ಯಾಪಾರಿಗಳು ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಸಹಕಾರ ಬ್ಯಾಂಕುಗಳ 
ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಗರಿಷ್ಠ ರೂ.10.000/- ರವರೆಗೆ ಕಿರು 
ಸಾಲವನ್ನು ವಿತರಿಸಲಾಗುತ್ತಿದೆ. 


-ಜಾಯಕ- ಯೋಜನೆ: --ಸಹಕಾರ- -ಬ್ಯಾಂಕುಗಳ- --ಮೂಲಕ- --ಸ್ಥಸಹಾಯ. 


ಗುಂಪುಗಳ ಸದಸ್ಯರು ಸ್ವಂತ ಉದ್ಯೋಗವನ್ನು ಕೈಗೊಳ್ಳಲು ರೂ.10.00 
ಲಕ್ಷಗಳವರೆಗೆ ಸಾಲವನ್ನು ಒದಗಿಸಲಾಗುತ್ತಿದೆ. ಇದರಲ್ಲಿ ಮೊದಲ ರೂ.5.00 
ಲಕ್ಷದವರೆಗಿನ : ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ಹಾಗೂ ರೂ.500 


: ಲಕ್ಷದಿಂದ" ರೂ.10.00 ಲಕ್ಷಗಳವರೆಗಿನ ಸಾಲವನ್ನು ಶೇ.4 ರ ಬಡ್ಡಿ ದರದಲ್ಲಿ 


ವಿತರಿಸಲಾಗುತ್ತಿದೆ. 

ಗೃಹಲಕ್ಷ್ಮೀ ಜಿಳೆಸಾಲ: ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ 
ರೈತರಿಗೆ - ಆಭರಣಗಳ ಮೇಲೆ ರೂ.2.00 ಲಕ್ಷಗಳವರೆಗೆ ಶೇ3 ರ 
ಬಡ್ಡಿದರದಲ್ಲಿ ಬೆಳೆ ಸಾಲವನ್ನು ವಿತರಿಸಲಾಗುತ್ತಿದೆ. 


ಸ್ಯ ನT್‌ವ್‌T 


pA ET 
(ಎಸ್‌.ಟಿ ಸೋಮಶೇಖರ್‌ 
ಸಹಕಾರ ಸಚಿವರು 


